ಡಾ|| ಜೆ.ವಿ. ಗಾಯತ್ರಿ* 


ದಲಿತರ ಉದ್ಯಾರಕ್ಕಾಗಿ ದುಡಿದ ಗೋನಿಂದಾಜಾರ್ಯಕ್ಕಾಮಿ 


ಮೈಸೂರು ಸಂಸ್ಕಾ ನದಲ್ಲಿ ಜನತೆಯ ರಾಜಕೀಯ 
ಜಾಗೃತಿಗೆ ಹಲವಾರು ಚಳುವಳಿಗಳು ಪ್ರೇರಣೆಯಾದವು. 
ರಾಷ್ಟ್ರ ಪ್ರೇಮದ ಭಾವನೆಗಳನ್ನು " ಜಿಳಸಿಕೊಂಡಿದ್ದ 
ಅನೇಕ ಮಹನೀಯರು ಈ ಚಳುವಳಿಗಳಲ್ಲಿ ಪ 
ಪಾತ್ರ ವಹಿಸಿದ್ದರು. 
ಮಹಾತ್ಮಾ ಗಂಂದ್ಲೀಜಿಯನರು ಮೈಸೂರು 
ಕೈಗೊಂಡ ಪ್ರವಾಸಿಗಳಿಂದ ಪ್ರಭಾವಿತರಾದ ಅನೇಕರು 
೧೯೩೦ರ ದಶಕದಲ್ಲಿ ಹರಿಜನರ ಅಭ್ಯುದಯಕ್ಕಾಗಿ 
ತೃಗಳನ್ನು ನಡೆಸಿದರು. 


ಬಾ - 
ಹರಿಜನರ ೪ 
[a 


ದೆ 


) 
ಮೊಸ 
©: 


ಮೈಸ ಸೂರು ಜಿಲೆ ಲ್ಲೆಯಲ್ಲಿ ಹೆರಿಜನೋದ್ಧಾರಕ್ಕಾಗಿ 
ಯವಾಗಿ ಶ್ರಮಿಸಿದ ಪ್ರಮುಖರೆಂದರೆ ಎಂ. 
ಕೃಷ್ಣ ಯ್ಯ ತಗಡೂರು ಹ ದ್ರರಾಯರು, 
ಆರ್‌. ಗೊ (ಪಾಲಸ್ವಾನಿ ಅಯ್ಯರ್‌, ಎಂ. ಎನ್‌. 
ಜೋರ ನಿನ್‌ ಮತ್ತು ಗೋವಿಂದಾಚಾರ್ಯಸ್ವಾಮಿ 
ಯನರು. ಹೆರಿಜರರಿಗೆ ಆರ್ಯೋಗದ ಮಹತ್ವದ ಬಗ್ಗೆ 
ತಿಳುವಳಿಕೆ ನೀಡುವುದು ಶಾಲೆಗಳಿಗೆ ಮತ್ತು ಜೀವಸ್ಥಾನ 
ಗಳಿಗೆಪ್ರು. ನೇಶಾನಕಾಶ ಒದಗಿಸುವುನು, ಕ್ರೈಸ್ತ 
ಮತಾಂತರ ವಿರೋಧ ಮುಂತಾದ ಚಟುನಟಕೆಗಳನ್ನು 
ಹಮ್ಮಿಕೊಂಡರು. ಕ್ರೈ ಸ್ತ ಪಾದ್ರಿಗಳ 
ಧರ್ಮ ಸ್ವೀಕರಿಸಿದ 
ಅನೇಕ ದಲಿತ ಹಿಂದೂಗಳ 


“ಶುದ್ಧಿ? ಕಾರ್ಯನನ್ನು ತಗಡೂರು ಇಮ ಚಂದ್ರ 
ರಾಯರು ಕೈಗೊಂಡರು ಈ ಕಾರ್ಯಗಳಲ್ಲಿ 


ರಾಮಚಂದ್ರರಾಯರಿಗೆ ಬೆಂಬಲಿಗರಾಗಿ ನಿಂತು ಅತ್ಯಂತ 
ಉತ್ಸಾಹದಿಂದ ದಲಿತ ಹಿಂದೂಗಳ *ಶುದ್ಧಿ' ಮತ್ತು 
ಮುದ್ರಾಧಾರಣೆ ನಡೆಸಿಕೊಟ್ಟಿವರು ಮೈಸೂರು ನಗರೆದ 
ನಿವಾಸಿಗಳಾದ ಗೋವಿಂದಾಚಾರ್ಯಸ್ವಾಮಿಯವರು. 


ಆಲ್ಫೊಂಡನಿಲ್ಲಿ ಸ್‌ ೧೮೫೬ 
ರಫಿ ಜನಿಸಿದರು. ಬೆಂಗಳೂರಿನೆ ಸೂರ್‌ ಆಫ್‌ 
ಎಂಜಿನಿಯರಿಂಗ್‌ ಮತ್ತು ೫. ಸೈನ್ಸ್‌' ನಲ್ಲಿ 
೧೮೭೮ರಲ್ಲಿ ಪ್ರಥಮ ರ್ಯಾಂಕ್‌ಗಳಿಸಿ ಉತ್ತೀರ್ಣರಾದರು, 
ನಂತರ ಮೈಸೂರು ಸರ್ಕಾರದ ಮರಾಮರ್ತ್‌ ಇಲಾಖೆ 
ಯಲ್ಲಿ ಎಂಜಿನಿಯರ್‌ ಆಗಿ ನೇಮಕ ಹೊಂದಿದರು. ಇನರ 
ತಂಜೆ ಎ. ಶ್ರೀನಿವಾಸ ಅಯ್ಯಂಗಾರ್ಯರು ಮೈಸೂರು 
ಸರ್ಕಾರದ ಅಧೀನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸು 
ತಿದ್ದರು. ಹಾಗೂ ಮೈ ಸೂರಿನ ಮಹಾರಾಜರಾಗಿದ್ದ 
ಹಕ ತ್ತನೆಯ ಚಾಮರಾಜಿಓದ್ರ ಒಡೆಯರ್‌ರವರಿಗೆ ಕೆಲವು 
ಕಾಲ ಇಂಗ್ಲೀಷ್‌ ಪಾಠ "ಹೇಳುತ್ತ ದ್ದು, "ಅಂಗ್ರೇಜಿ 
ಅಯ್ಯಂಗಾರ್‌ ಎ ಎಂದೇ ಅರಮನೆಯಲ್ಲಿ ಪ ಸರಿಚಿತರಾಗಿದ್ದರು. 
ಇವರು. ಶೆಂಗಲೆನ ಸಂಗಡಕ್ಕೆ ಸೇರಿದೆ ಶ್ರೀವೈಷ್ಣವ 
ಬ್ರಾಹ್ಮ ್ಮಣರು. ಶ್ರೀ ನಾನಾರ ವಿಶಿಷ್ಟಾ 
ದ್ವೈತ ಸಿದ್ಧಾಂತದಿಂದ ಪ್ರಭಾನಿತರಾಗಿದ್ದ ಗೋವಿಂದಾ 
ಚಾರ್ಯರು ಕೆಲವು ಗ್ರಂಥಗಳನ್ನು ರಚಿಸಿದ್ದಾ ರೆ. 
ಇದರಲ್ಲಿ ಪ ಸ್ರಮುಖವಾದವು"ಲೈಫ ಫ್‌ ಆಫ್‌ ರಾಮಾನುಜ? 
"ಎ ಮೆಟಫಿಸಿಕ್ಸ್ಸಿ ಆಫ್‌ ಮಿಸ್ಸಿಸಿಸವರ್‌,' "ಹೋಲಿ 


ಲೈಫ್‌ ಆಫ್‌ ದಿ ಆಳ್ವಾರ್‌? "ಐಡ್ಸ್ಸ್‌ ಆಫ್‌ ಇಂದ್‌ 


ಲ ೇ ಅಡ್ಡರಸ್ತೆ, ವಿವೇಕಾನಂದನಗರ, ಮೈಸೂರು-೫೭೦ ರಿತಿಷ್ನಿ 


[30] ೨೩೩ 


ಹುತ್ತು "ದಿ ಡಿವೈನ್‌ ವಿನ್ಸ್‌ ವರ್‌ ಆಫ್‌ ದಿ ದ್ರಾನಿಡಾ 
ಸೇಂಟಲ್ಸಿ'.  ಭೂತದೆಯಾ ಪ್ರವೃತ್ತಿಯುಳ್ಳ ಈ 
ಕುಟುಂಬದಲ್ಲಿ ಇವರೊಡನೆ ಇಂತಹ ಕಾರ್ಯಗಳಲ್ಲಿ 
ಪಾಲ್ಗೊಂಡವರು ಇವರ ಪತ್ನಿ ವೇದನಾಯಕನ್ಮು. 
ಆಚಾರ್ಯರ ಸಹೋದರಿ ವೆಂಕಟಕೃಷ್ಣನ್ಮು ಮತ್ತು 
ಆಕೆಯ ಪತಿ ಶ್ರೀನಿವಾಸ ಅಯ್ಯಂಗಾರ್ಯರು ಸಹ 
ಬೆಂಗಳೂರಿನಲ್ಲಿ ಅನಾಥ ಇಲಕಿಯರ ಏಳಿಗೆಗಾಗಿ 
"ಶ್ರೀನಿವಾಸ ಮಂದಿರಂ ಚಾರಿಟೀಸ್‌' ಎಂಬ ಸೇವಾ 
ಸಂಸ್ಥೆ ಯನ್ವು ಸ್ಥಾಪಿಸಿ ಶ್ರಮಿಸಿದರು. 


ಮೈಸೂರು ಜಿಲ್ಲೆಯಲ್ಲಿ ೧೯೨೫ರಲ್ಲಿ ಸಮಾಜ 
ಸುಧಾರಣೆಯ ಆಂದೋಲನದಲ್ಲಿ ಜರುಗಿದ ಮುಖ್ಯ 
ಘಟನೆಯೆಂದರೆ "ಕಣಿಯರು' ಎಂಬ ಜಾತಿಯ ಜನರಿಗೆ 
ಮುದ್ರಾಧಾರಣೆ ಮಾಡಿ ಉತ್ತಮ ಹಿಂದೂಗಳಾಗಿ 
ಪರಿವರ್ತಿಸುವ ಕಾರ್ಯ. ಈ ಜನರಿಗೆ ಮುದ್ರಾಧಾರಣೆ 
ಮಾಡಿ ಇವರೆ. ಸಾಮಾಜಿಕ ಅಭ್ಯುದಯಕ್ಕಾಗಿ 
ಗೋವಿಂದಾಚಾರ್ಯರು ವಹಿಸಿದ ಶ್ರಮ ಅಪಾರ. ತಿರುಮ 
ಕೂಡ್ಲು ನರಸೀಪುರದಲ್ಲಿ ಸೆಪ್ಟೆಂಬರ್‌ ೫, ೧೯೨೫ ರಂದು 
ಗಾಂಧಿ” ಮೈ ದಾನದಲ್ಲಿ ಜನಿಗಡ ಅಖಿಲ ಕರ್ನಾಟಕ 
ಕಣಿಯರ ಮುಹಾಸ ಸಮ್ಮೇಳನದ ಅಧ್ಯಕ್ಷತೆಯನ್ನು 
ಮೈಸೂರಿನ ಎಂ. ವೆಂಕಟಕೃಷ್ಣಯ್ಯ ವಹಿಸಿದ್ದರು. 
ಕಣಿಯರ ಜನಾಂಗಕ್ಕೆ ಸಾಮಾಜಿಕನ್ಯಾಯ ದೊರಕಿಸಿ 
ಕೊಡಲು ಕಾತರರಾಗಿದ್ದ  ಮಹನೀಯರಾದ ಎ. 
ಗೋವಿಂದಾಚಾರ್ಯಸ್ವಾಮಿ, ತಿ. ತಾ. ಶರ್ಮ, 
ಜಿ.ಆರ್‌. ಐಎಸ್‌. ರಾವ್‌, ವಿ. ಎಸ್‌. ಸಂಜೀವರಾವ್‌, 
ಹಿ. ಆರ್‌, ರಾಮಯ್ಯ, ಗೊರೂರು ರಾಮಸ್ವಾಮಿ 
ಅಯ್ಯಂಗಾರ್‌ ಅಗರಂ ರಂಗಯ್ಯ, ತಗಡೂರು 
ರಾಮಚಂದ್ರರಾವ್‌ ಮುಂತಾದವರು ಇಲ್ಲಿ ಸೇರಿದ್ದರು. 
ಕಣಿಯ ಜನಾಂಗದ ೨೬ ಜನರುಳ್ಳೆ ಒಂದು ಸಭೆಯನ್ನು 
ಆಯ್ದು, ಪ್ರತಿ ಸದಸ್ಯನೂ ತನ್ನ ಕ್ಷೇತ್ರದ ಕಣಿಯರೆ 
ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಮತ್ತು ವರದಿಯನ್ನು 
ತೆಗಡೂರು ರಾಮಚಂದ್ರರಾಯರಿಗೆ ಸಲ್ಲಿಸಬೇಕೆಂದು 
ಇಲ್ಲಿ ನಿರ್ಣಯವಾಯಿತು. ಕಣಿಯರು ಪಡೆದ ಈ 
ಸಾಮಾಜಿಕ ನ್ಯಾಯವನ್ನು ಜನತೆಯ ಗಮನಕ್ಕೆ ತರಲು 
ಫೆಬ್ರವರಿ ೧೪, ೧೯೨೬ ರಂದು ಬೆಂಗಳೂರಿನ ಮುಖ್ಯ 


ಬೀದಿಗಳಲ್ಲಿ ಕಣಿಯರು ಭಜನೆ: ಮಾಡಿಕೊಂಡು 
ಮೆರವಣಿಗೆ ಹೋಗಿ ಗವಿಗಂಗಾಧರೇಶ್ವರಸ್ವಾಮಿ, 
ಪಿಪ್ಲಿ೪ 


ಶ್ರೀನಿವಾಸ ಮಂದಿರ ಮುಂತಾದ ದೇವಸ್ಥಾನಗಳಲ್ಲಿ, 
ತೀರ್ಥ, ಪ್ರಸಾದ ತೆಗೆದುಕೊಳ್ಳುವ ಕಾರ್ಯಕ್ರನು 
ಏರ್ಪಟ್ಟಿತು. ಈ ಕಾರ್ಯಕ್ರಮದ ಮುಂದಾಳತ್ವ 
ವಹಿಸಿದವರು ಗೋನಿದಾಚಾರ್ಯ ಸ್ವಾಮಿ ಮತ್ತು 
ವರೆ ಪತ್ತಿ ವೇದನಾಯಕನ್ಮು. ಬೆಂಗಳೂರಿನಲ್ಲಿ 
ಣಿಯರಿಗೆ ದೊರೆತ ಸ್ಥಾನಮಾನಗಳನ್ನು ಇತರ ಪ್ರದೇಶ 
ಗಳಲ್ಲಿಯೂ ಡೊರಕಿಸಿಕೊಡಬೇಕೆಂದು ಮರುದಿನ ಗಾಂಧಿ 
ಮೈದಾನದಲ್ಲಿ ನ ನಡೆದ ಸಭೆಯಲ್ಲಿ ತೀರ್ಮಾನವಾಗಿ ಈ 
ಕಾರ್ಯಕ್ಕಾಗಿ ಗೋವಿಂದಾಚಾರ್ಯಸ್ತಾಮಿ, ಈೆ. 
» ದೇವುಡು ನರಸಿಂಹಶಾಸ್ತ್ರಿ 


1 
ಸೆಂಪದ್ದಿರಿರಾವ್‌, ಸಿಂ ೦ಗವತ್ಕಿ. 
ಹ ಬೆಂಗಳೂರಿನಲ್ಲಿ ಬುತ್ಳೆ 


ನೇಮಿಸಲ್ಪಟ್ಟರು. 


೨೫, ೧೯೨೬ ರಂದು *ಕಣಿಯರ ಸಂಘೆ' ಏರ್ಪಟ್ಟು 


ಆಗಸ್ಟ್‌ ೧೦, 
ರಿಜಿಸ್ಟರಾಯಿತು. 


೧೯೨೨೬ ರೆಂದು ಅದು ಸರ್ಕಾರದಲ್ಲಿ 


ಗೋವಿಂದಾಚಾರ್ಯರು ಮೊಟ್ಟ ಮೊದಲು ೧೯೨ 
ರಲ್ಲಿ ಕೈಗೊಂಡ ಮುದ್ರಾಧಾರಣ ye fie 
ಮೈಸೂರು ಜಿಲ್ಲೆ ಯ ಕೊಂಗ ಕಿರಗುಂದ ಗ್ರಾಮದಲ್ಲಿ 
ಸಂತೆಯೊಂದರ. ನ ಬ್ಬ ಹರ ಸಮಾರಂಭಹೊಂದಿಗೆ 
ಪ್ರಾರಂಭವಾಯಿತು. ಸುತ್ತ ಮುತ್ತಲಿನೆ ೧೩-೧೪ 
ಗ್ರಾಮಗಳಿಂದ ಮುದ್ರಾಧಾರಣೆಗಾಗಿ ಕಣಿಯರು ಬಂದು 


ಸೇರಿದ್ದರು... ಸರ್ಕಾರದ ಅಧಿಕಾರಿಗಳಾದ ಡೆಪ್ಯುಟಿ 
. ಕಮಿಷ ನರ್‌ ನ ಪೋಲಿಸ್‌ ಸೂಪರಿಂಟೆಂಡೆಂಟ್‌ ಮತ್ತಿತರ 


ಸಿಬ್ಬಂದಿಯ ಬಿಗಿ ಕಾವಲು ಬೇರೆ. ಕ್ರೈಸ್ತ ಪಾದ್ರಿ 
ರ್‌ ಸಾಡೆಯವರು ಸಹೆ ಅಂದು ಹಾಜರಿದ್ದರು. 
ಇಂತಹೆ ಬಿಗುವಿನ ವಾತಾನರಣದಲ್ಲಿ ಸಮಾರಂಭಕ್ಕೆ 
ಬಂದಿದ್ದ ಎಲ್ಲಾ ಕಣಿಯರಿಗೂ ಗೋವಿಂದಾಚಾರ್ಯರು 
ಮುದ್ರಾಥಾ ರಣೆ ಮಾಡಿಸಿ ನೆರೆದೆ ಜನ ಸಮೂಹಕ್ಕೆ 
ಊಟ ಹಾಕಿಸಿ ಸರ್ಕಾರಿ ಅಧಿಕಾರಿಗಳಿಗೆ ದಿಗ್ಸಾ ಂತಿ 
ಯನ್ನುಂಟು ಮಾಡಿದರು. ಇಲ್ಲಿಂದೆ ಮುಂಡೆ 
ಚಾಮರಾಜನಗರ, ಯಳಂದೂರು ಮತ್ತು ಕೊಳ್ಳೇಗಾಲ 
ತಾಲ್ಲೂಕುಗಳಲ್ಲಿ ಆಚಾರ್ಯರು ಕಣಿಯರೆ 
ಮುದ್ರಾಧಾರಣ ಕಾರ್ಯದಲ್ಲಿ ಯಶಸ್ವಿಯಾದರು. 
ಯಳಂದೂರು ತಾಲ್ಲೂಕಿನಲ್ಲಿ ಆಚಾರ್ಯರಿಗೆ ಆಶ್ರಯ 
ಕೊಡಬಾರಡೆಂಬ ಸರ್ಕಾರಿ ಆಜ್ಞೆ ಜಾರಿಯಲ್ಲಿದ್ದರೂ, 
ಇವರಿಗೆ ರಾತ್ರಿ ಆಶ್ರಯ ನೀಡಿದ ಶ್ರೀನಿವಾಸಯ್ಯನೆಂಬ 
ಶ್ಯಾನುಭೋಗರು ಸರ್ಕಾರದ ಕೋಪಕ್ಕೆ ತುತ್ತಾಗಿ 


ಇತಿಹಾಸ ದರ್ಶನ 


ನೆಲಸದಿಂದಲೇ ತೆಗೆಯಲ್ಪಟ್ಟಿರು. ಇದರಿಂದ ಹೆದರಿದ 
ಕಣಿಯರು ಮುದ್ರಾಧಾರಣೆಗೆ ಬರದೆ ನದಿಯ ದಡದಲ್ಲೇ 
ಇರುವುದನ್ನು ಬೋನ ಆಚಾರ್ಯರು ಆ ದಡಕ್ಕೆ 
ಹೋಗಿ ತೋಟವೊಂದರ ಮಧ್ಯೆ ಕುಳಿತು 
ಮುದ್ರಾಧಾರಣೆಯ ಕಾರ್ಯ ನೆರವೇರಿಸಿದರು. 


೮ 


ಮುಂದೆ ತಿರುಮಕೂಡ್ಲು ನರಸೀಪುರದಲ್ಲಿ 
ಶ್ರೀಗುಂಜಾ ನರ ಂಹಸ್ವಾಮಿ ದೇವ ನದಲ್ಲಿ ಮೇ ೧೬, 
೧೯೨೬ರಂದು ಕಣಿಯರಿಗೆ ಗ ಕ ಸಾದ "ನೀಡುವಂತೆ 
ಆಗಿದ್ದು ಸಮಾಜ ಸುಧಾರಣೆಯ ದ ದೊಡ್ಡ ಹೆಂತ. 
ಆಂದು ಆಚಾರ್ಯರು ನೆರವೇರಿಸಿದ ಕಣಿಯರ 
ಮುದ್ರಾಧಾರಣೆ ಮತ್ತು ದೇವಸ್ಥಾನದ ಪ್ರವೇಶಕ್ಕೆ 
ಸರೋಕ್ಷವಾಗಿ ಬೆಂಬಲ ಸಿಕ್ಕಿದ್ದು, ಮೈಸೂರಿನ ಸಬ್‌ 
ಡಿವಿಜನೆರ್‌ ಆಫೀಸರ್‌ ಆಗಿದ್ದ ಶ್ರೀ ವೈಷ್ಣ ವ ಮತಸ್ಥ 
ರಾದ ಆಪ್ಪ ಣ ಠಿ ಯ್ಯುಂಗಾಯೆ ರಿಂದ, ಅಂದು 


೭೫. ೩೬ ?೬ 


(4 

ಗ 

12 ಲ 

ಬ 
್‌ 


ಸಭೆಯಲ್ಲಿ ಹೊಸಕೊಪ್ಪ ಕೃಷ್ಣರಾಯರು, 
ನೀಲಗಿರಿ ಸಂಜೀವಯ್ಯ, ಬೈಯಣ್ಣ, ಎಂ. ಸಿ. 
ಅಂಗೇಗಾಡ, ಎಸ್‌.ಸಿ. ಮಲ್ಲಯ್ಯ ಮುಂತಾದ ಭಂ 
ಕಣಿಯರ ಸ ಸತ್ಯಾಗ್ರಹ ಮತ್ತು ದೇವಸ್ಥಾ ನದ. ಪ್ರವೇಶ 
ಕುರಿತು ಚರ್ಚೆ ನಡೆಸಿದರು. "ಅನೇಕ ಸ ಸದಸ್ಯರು hes 
ಕೂಡ್ಲು ನರಸೀಪುರಕ್ಕೆ ಬಂದು ಸತ್ಯಾಗ್ರಹಿಗಳನ್ನು 
ಜೇಟ ಮಾಡಿ ಸರ್ಕಾರದ ಗಮನ ಸೆಳೆಯುವ ಭರವಸೆ 


ಕೊಟ್ಟಿ ಮೇಲೆ ಸತ್ಯಾಗ್ರಹೆ ನಿಲ್ಲಿಸಲ್ಪಟ್ಟಿತು. 


ಗೋವಿಂದಾಚಾರ್ಯರು ಶ್ರೀರಾಮಾನುಜರ 
ಸಿದ್ಧಾ ಂತಗಳನ್ನು ಆಚರಣೆಗೆ ತಂದ ಮಹಾನುಭಾವರು, 
ಮಹಾಪಂಡಿತರಾದ ಇವರಿಗೆ ಶ್ರೀ ಪರಕಾಲಮಠದ ಅಗ್ರ 
ತೀರ್ಥದ ಮರ್ಯಾದೆ ಇತ್ತು. *ಕಣಿಯರ ಸಾವರಾಣತ 
ಸುಧಾರಣೆಯನ್ನು ಕೈಗೆತ್ತಿಕೊಂಡು, ಕಣಿಯರ ನೆಲೆಗಳಿಗೆ 
ಭೇಟಿಕೊಟ್ಟು, ಅವರಿಗೆ ಮುದ್ರಾಧಾರಣೆ ದೇವಸ್ಥಾನದ 
ಪ್ರವೇಶಾವಕಾಶ ಮತ್ತು ತೀರ್ಥ, ಪ್ರಸಾದಗಳನ್ನು 
ವಿನಿಯೋಗಿಸುವ ಕ್ರಾಂತಿಕಾರಿ ಆಂದೋಳನದಲ್ಲಿ ಭಾಗ 
ವಹಿಸಿ ದುಡಿದ ಕೀರ್ತಿ ಆಚಾರ್ಯರಿಗೆ ಸಲ್ಲುತ್ತದೆ. 


ಗೋವಿಂದಾಚಾರ್ಯರ ನಿಧನ(೧೯೩೨)ದ ನಂತರ 
ದಲಿತರ ಮುದ್ರಾಧಾರಣ ಕಾರ್ಯವನ್ನು ಇವರ 
ಮೊಮ್ಮಗ ಎಂ. ಯಾಮುನಾಚಾರ್ಯರು ಮುಂದು 
ವರೆಸಿದರು. ಮೈಸೂರು ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ 
ಪ್ರಾಧ್ಯಾಪಕರಾಗಿದ್ದ ಯಾಮುನಾಚಾರ್ಯರು ಗಾಂಧೀಜಿ 
ಯವನರ ಕೃತಿಗಳನ್ನು ಭಾಷಾಂತರಿಸಿರುವುದಲ್ಲದೆ ಜಿ ತ, 
ದ್ವೈತ ನತ್ತು ವಿಶಿಷ್ಟಾ ಡೆ ಸೈತ ಸಿದ್ಧಾಂತಗಳ ಬಗ್ಗೆ 
ಅನೇಕ ಕ ತಿಗಳನ್ನು ರಚಿಸಿದ್ದು ರೆ. ಮೈಸೂರು ನಗರದ 
ಹಾಡ್ವಿ ದ ವೃತ್ತದ ಬಳಿಯಿರುವ ಇವರ ನಿವಾಸಕ್ಕೆ 
ಆಟಾ ಯುಗದ 'ಮುದ್ರಾಧಾರಣೆ ಪಡೆದು ಶ್ರೀ ವೈಸ್ಣ ವ 
ರಾದ ಇವರ ಶಿಷ್ಯರ ವಂಶಸ್ಥರು ಇಂದಿಗೂ 
ಗೋಕುಲಾಷ್ಟಮಿ ಮತ್ತು ವರಮಹಾಲಕ್ಷ್ಮಿ ಹಬ್ಬ 
ಗೆಳಂದೆ ಆಗಮಿಸಿ ಆಚಾರ್ಯರ ವಂಶಸ್ಥರಿಂದ 
ಆಶೀರ್ವಾದ ಪಡೆಯುವ ಪದ್ಧತಿಯಿದೆ. 


ಜೆ 


ಆಧಾರಗ್ರೆಂಥಗಳು 
ಕರ್ಮಯೋಗಿ” ಸಂ. ಎಂ.ಎನ್‌. ಜೋಯಿಸ್‌ "ಸ್ವಾ ತಂತ್ರ್ಯ ಸಂಗ್ರಾ ಮದ ಸ ಸ್ಮ ಅಳತೆಗಳು? ಭಾಗ-೨ 


ಸಂ. ಡಾ|| ಸೂರ್ಯನಾಥಕಾಮತ್‌ 


ಈ ಲೇಖನ ಸಿದ್ಧ ಪಡಿಸಲು ಮಾಹಿತಿ ನೀಡಿ ಸಹಕರಿಸಿದ ದಿವಂಗತ ಎ. ಗೋವಿಂದಚಾರ್ಯಸ್ವಾಮಿಯವರ 


ಮೂಮ್ಮಗ ಡಾ|| ಎಂ. ಮುತ್ತು ಮತ್ತು 
ಜೋಯಿಸ್‌ರಿಗೆ ಲೇಖಕರ ಕೃತಜ್ಞತೆಗಳು. 


ಮೈಸೂರಿನ ಹರಿಯ ಸ್ವಾತಂತ್ರ ತಿ ಹೋರಾಟಗಾರರಾದ ಶ್ರೀ ಎಂ. ಎನ್‌ 


2೭೫ 


